ಕರ್ನಾಟಿಕ ವಿಧಾನ ಪರಿಷತ್ತು 


ಭರ್ತಿ ಮಾಡಲಾಗುವುದು? 


| ಹುದ್ದೆಗಳಲ್ಲಿ: ಪ್ರಸ್ತುತ ಸಾಲಿನಲ್ಲಿ 5,000 ಹುದ್ದೆಗಳನ್ನು ಭರ್ತಿ 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 115(129) 
ಸದಸ್ಯರ ಹೆಸರು : ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು 
ಉತ್ತರಿಸಬೇಕಾದ ದಿನಾ೦ಕ : 13-09-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಪ್ರ. ಪ್ರಶ್ನೆ ಉತ್ತರ 
ಸಂ \ . 
[ ಅ. ರಾಜ್ಯದಲ್ಲಿನ ಸರ್ಕಾರಿ ಪ್ರಾಥಮಿಕ | ರಾಜ್ಯದಲ್ಲಿ ಸರ್ಕಾರ ಪ್ರಾಥಮಿಕ ಶಾಲೆಗಳಿಗೆ ಮಂಜೂರಾದ ಒಮ್ಮ 
ಶಾಲೆ, ಪ್ರೌಢ ಶಾಲೆ, ಪದವಿ ಪೂರ್ವ | ವೃಂದ ಬಲ - 1,88,540 
ಕಾಲೇಜುಗಳಲ್ಲಿ ಮಂಜೂರಾದ | 
ಒಟ್ಟು ಶಿಕ್ಷಕರು ಹಾಗೂ | ರಾಜ್ಯದ ಸರ್ಕಾರಿ ಪ್ರೌಢ ಶಾಲೆಗಳಿಗೆ ಮಂಜೂರಾದ ಒಟ್ಟು ವೃಂದ 
ಉಪನ್ಯಾಸಕರ ಹುದ್ದೆಗಳೆಷ್ಟು; ಬಲ - 52,630 
ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಮಂಜೂರಾದ 
ಒಟ್ಟು ವೃಂದ ಬಲ - 12,857 _ 
ಆ. [ಇದರಲ್ಲಿ ಭರ್ತಿಯಾದ [ರಾಜದ ಸರ್ಕಾರ ಪ್ರಾಥಮಿಕ ಸಾಪಗಳನ್ನನ ಇರ್ಜುನಿರತ 
ಹುದೆಗಳೆಷ್ಟು: ಖಾಲಿಯಿರುವ | ಹುದ್ದೆಗಳ ಸಂಖ್ಯೆ - 1,62,727 ಹಾಗೂ ಬಾಲಿ ಇರುವ ಹುದ್ದೆಗಳ 
ಹುದೆಗಳೆಷ್ಟು; (ವಿವರ ನೀಡುವುದು) | ಸ೦ಖ್ಯೆ - 25,813 
ರಾಜ್ಯದ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಕಾರ್ಯನಿರತ ಹುದ್ಮೆಗಳು - 
36,453 ಹಾಗೂ ಖಾಲಿ ಹುದ್ದೆಗಳು - 15,907 
\ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರತ 
ಹುದೆಗಳು - 9354 ಹಾಗೂಖಾಲಿ ಹುದ್ಮೆಗಳು - 3,503 
ಇ. | ಈ ಖಾಲಿ ಹುದ್ದೆಗಳನ್ನು ಯಾವಾಗ | ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ 25,813 


ಮಾಡಲು ಅನುಮತಿ ನೀಡುವ ಸಂಬಂಧ ಪರಿಶೀಲನೆಯಲ್ಲಿದೆ. 


ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು 5,500 
ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಆರ್ಥಿಕ ಇಲಾಖೆಯ 
ಪರಿಶೀಲನೆಯಲ್ಲಿದೆ. 


ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಒಟ್ಟು 
3503 ಹುದೆಗಳನ್ನು ಭರ್ತಿ ಮಾಡುವ ಕುರಿತು ನಿರ್ದೇಶಕರಿಂದ 
ಪ್ರಸ್ತಾವನೆ ಪಡೆದು ಪರಿಶೀಲಿಸಲಾಗುವುದು. 


ಸಂಖ್ಯೆ: ಇಪಿ 28 ಪಿಎ೦ಎ 2021 


rವಾಗೇಶ್‌) 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಹಾಗೂ ಸಕಾಲ ಸಚಿವರು 


